


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ (ಕಾರ್ತೀಕ ೧, ಶಕ ವರ್ಷ ೧೯೩೬) ಸಂಚಿಕೆ ೪೨ 
Volume 149 Bangalore, Thursday, October 23, 2014 (Karthika 1, Shaka Varsha 1936) Issue 42 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಸಿಆಸುಇ 148 ಸಅಸೇ 2014 ಬೆಂಗಳೂರು, ದಿನಾಂಕ: 25-08-2014. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ವೇತನ ಶ್ರೇಣಿ ರೂ. 28100-50100 ರ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಸ್ಥಾನಾಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ : 























ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ ಹುದ್ದೆ : ಇಲಾಖೆ 
1 ಶ್ರೀಮತಿ ಸಯಿದಾಬಾನು ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು 
ಜಲಸಂಪನ್ಮೂಲ ಇಲಾಖೆ (ಕಾವೇರಿ ಘಟಕ) ಮಾನವ ಹಕ್ಕುಗಳ ಇಲಾಖೆ- ಶ್ರೀ ಹೆಚ್‌.ಎಸ್‌. ಜಯರಾಂ 
ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ. 
2) ಶ್ರೀಮತಿ ಪ್ರತಿಭಾ ಡಿ. ಹಬ್ಬು ಸರ್ಕಾರದ ಅಧೀನ ಕಾರ್ಯದರ್ಶಿ ವಾಣಿಜ್ಯ ಮತ್ತು ಕೈಗಾರಿಕೆ 
ಗೌರವಾನ್ವಿತ ರಾಜ್ಯಪಾಲರ ಸಚಿವಾಲಯ ರಾಜಭವನ. ಇಲಾಖೆ (ವಿಚಾರಣಾ ಕೋಶ)-ಹೊಸದಾಗಿ ಸೃಜಿಸಲಾದ ಹುದ್ದೆ. 
3) ಶ್ರೀ ಲಕ್ಷ್ಮೀನಾರಾಯಣಪ್ಪ ಡಿ. ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಕೆ.ಎ.ಟಿ.)- ಶ್ರೀ ಬಿ.ಎನ್‌. ಶ್ರೀನಿವಾಸ್‌ ಇವರ 
(ಕಾರ್ಯಕಾರಿ) ವರ್ಗಾವಣೆಯಿಂದ ತೆರವಾದ ಹುದ್ದೆ 
4) ಶ್ರೀಮತಿ ಜೆಸ್ಸಿ ಅಮರಜ್ಯೋತಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಕಾನೂನು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕೋಶ)- ಶ್ರೀಮತಿ ಎನ್‌. ಶಾರದಾಂಬ ಇವರ ಮುಂಬಡ್ತಿಯನ್ನು 
(ಜನಸ್ಪಂದನ) ಹಿಂಪಡೆದಿರುವುದರಿಂದ ತೆರವಾಗಿರುವ ಹುದ್ದೆ. 
5) ಶ್ರೀ ಎಂ. ಶಿವಮಲವಯ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ  ಸಿ.ಆ.ಸು. ಇಲಾಖೆ (ಲೆಕ್ಕಪತ್ರ-2)- ಶ್ರೀ ಟಿ.ಸಿ. ಕಾಂತರಾಜ್‌ 
ಶಾಖೆ ಇವರ ನಿಯೋಜನೆಯಿಂದ ತೆರವಾದ ಹುದ್ದೆ 
6) ಶ್ರೀಮತಿ ಡಿ. ಸುಗುಣ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಅಪರಾಧಗಳು) ಸಿ.ಆ.ಸು. ಇಲಾಖೆ (ಆಡಳಿತ ಸುಧಾರಣೆ)- ಶ್ರೀ ಇ.ಶಿವರುದ್ರಪ್ಪ 














ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆ. 





(೨೬೯) 


೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ಭಾಗ ೨ 


























ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ ಹುದ್ದೆ : ಇಲಾಖೆ 
7) ಶ್ರೀ ಆರ್‌. ಚಂದ್ರಶೇಖರ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ- ಶ್ರೀ ರೇಣುಕಾರಾಧ್ಯ ಇವರ 
ಜಲಸಾರಿಗೆ ಇಲಾಖೆ ಮುಂಬಡ್ತಿಯಿಂದ ತೆರವಾಗುವ ಹುದ್ದೆ. 
ಭಾಗ-1 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ : 


























ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾದ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ : ಇಲಾಖೆ ಹುದ್ದೆ: ಇಲಾಖೆ 
1) ಶ್ರೀ ಹೆಚ್‌. ಕೆ. ಶ್ರೀಪಾದರಾವ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ,ಕಂದಾಯ ಇಲಾಖೆ (ವಿಶೇಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಕೋಶ)- ಖಾಲಿ ಹುದ್ದೆ. 
ಸಿ.ಆ.ಸು. ಇಲಾಖೆ 
2) ಶ್ರೀಮತಿ ಜಯಲಕ್ಷ್ಮಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು-3)- ಶ್ರೀ ಓ.ಎನ್‌. ಅರೇರಾ ಇವರ ವಯೋ 
ಸಿ.ಆ.ಸು. ಇಲಾಖೆ ನಿವೃತ್ತಿಯಿಂದ ತೆರವಾದ ಹುದ್ದೆ 
ಭಾಗ-2 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 148 ಸಅಸೇ 2014, ದಿನಾ೦ಕ 1.08.2014ರ ಮುಂಬಡ್ತಿ ಆದೇಶದಲ್ಲಿರುವ ಈ ಕೆಳಕ೦ಡ ಅಧಿಕಾರಿಗಳ 
ಸ್ಥಳ ನಿಯುಕ್ತಿ ಆದೇಶವನ್ನು ಮಾರ್ಪಡಿಸಿ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ನೇಮಿಸಿ ಆದೇಶಿಸಲಾಗಿದೆ : 











ಕ್ರಮ ಅಧಿಕಾರಿಯ ಹೆಸರು ಮತ್ತು ಬಡ್ತಿ ನೀಡಿ ಸ್ಥಳ ಬಡ್ತಿ ಆದೇಶವನ್ನು ಮಾರ್ಪಡಿಸಿ ನೇಮಿಸಲಾದ 
ಸಂಖ್ಯೆ ನಿಯುಕ್ತಿಗೊಳಿಸಲಾಗಿದ್ದ ಹುದ್ದೆ : ಇಲಾಖೆ ಹುದ್ದೆ: ಇಲಾಖೆ 
1) ಶ್ರೀ ನಾಗಪ್ಪ ಬಿ. ಗಿರಿಜಪ್ಪನವರ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಂಗ್ರಹಣಾ ಕೋಶ)- ಶ್ರೀಮತಿ ಕಾಂತಾ ಇವರ ಸ್ವಯಂ 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ನಿವೃತ್ತಿಯಿಂದ ತೆರವಾದ ಹುದ್ದೆ. 
2) ಶ್ರೀ ಬಿ.ಎಂ. ಚಂದ್ರಶೇಖರ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಆರ್ಥಿಕ ಇಲಾಖೆ ಜಲಸಾರಿಗೆ ಇಲಾಖೆ (ಕಟ್ಟಡಗಳು)- ಶ್ರೀ ಕೆ.ಎಂ. ವೀರಯ್ಯ 
ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ 

















ಭಾಗ-3 

ಶ್ರೀ ಇ. ಶಿವರುದ್ರಪ್ಪ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು ಇಲಾಖೆ (ಆಡಳಿತ ಸುಧಾರಣೆ) ಕರ್ನಾಟಕ ಸರ್ಕಾರ ಸಚಿವಾಲಯ 
ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಅಧೀನ 
ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಗಣಿ)-ಖಾಲಿ ಹುದ್ದೆಗೆ ವರ್ಗಾಯಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
P.R. 397 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-6). 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಶ್ತ ಸಂವ್ಯಶಾಇ 27 ಭಾನಿವಿ 2014, ಬೆ೦ಗಳೂರು, ದಿನಾಂಕ : 11-08-2014. 

ಭಾಷಾಂತರ ನಿರ್ದೇಶನಾಲಯದ ಈ ಕೆಳಕಂಡ ಸಂಶೋಧನಾಧಿಕಾರಿ ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 28,100-50.100ರ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರುಗಳ 
ಮುಂದೆ ನಮೂದಿಸಿರುವ ಹುದ್ದೆಗಳಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ಜಿಡಿ 











1. | ಶ್ರೀಮತಿ ಸ್ಮಿತಾ. ಡಿ. ಸದರಿಯವರಿಗೆ ಶ್ರೀ ಪ್ರಭುದೇವ್‌ ರವರ ವಯೋನಿವೃತ್ತಿಯಿಂದ ತೆರವಾದ ಸಹಾಯಕ 
ಸಂಶೋಧನಾಧಿಕಾರಿ, ಪ್ರಸ್ತುತ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ 
ಸಂಶೋಧನಾಧಿಕಾರಿ, ಕರ್ನಾಟಕ ಶ್ರೀ ವೆಂಕಟೇಶ್‌, ಅಧೀನ ಕಾರ್ಯದರ್ಶಿ/ಸಹಾಯಕರು ಇವರ ಮುಂಬಡ್ತಿಯಿಂದ ತೆರವಾದ 
ವಿಧಾನ ಪರಿಷತ್‌ ಸಚಿವಾಲಯ ಹುದ್ದೆಗೆ ನೇಮಿಸಲಾಗಿದೆ. 

2. | ಶ್ರೀ ಭಕ್ತರಾಜ್‌ ಪಾಟೀಲ್‌, ಸದರಿಯವರಿಗೆ ಶ್ರೀ ವೂಲೆಪ್ಪ ಇವರ ವಯೋನಿವೃತ್ತಿಯಿಂದ ತೆರವಾದ ಸಹಾಯಕ 
ಸಂಶೋಧನಾಧಿಕಾರಿ, ಕರ್ನಾಟಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯದ 
ವಿಧಾನಸಭೆ ಸಚಿವಾಲಯ ಭಾಷಾಂತರ ಶಾಖೆಯಲ್ಲಿ ಖಾಲಿಯಿರುವ ಅಧೀನ ಕಾರ್ಯದರ್ಶಿ/ಸಹಾಯಕ ನಿರ್ದೇಶಕರ 


ಹುದ್ದೆಗೆ ನೇಮಿಸಲಾಗಿದೆ. 





3. | ಶ್ರೀ ರಂಗನಾಥ್‌, ಸದರಿಯವರಿಗೆ ಶ್ರೀಮತಿ ಸ್ಮಿತಾ. ಡಿ. ಇವರ ನಿಯೋಜನೆಯ ನಂತರ ಭಾಷಾಂತರ 
ಸಂಶೋದನಾಧಿಕಾರಿ ಪಸುತ ಉಪ ನಿರ್ದೇಶನಾಲಯದಲ್ಲಿ ತೆರವಾಗುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ 


ಮುಖ್ಯ ಭಾಷಾಂತರಕಾರರು, ರಾಜ್ಯ ನೇಮಿಸಲಾಗಿದೆ. 
ಉಚ್ಛನ್ಯಾಯಾಲಯದ ಕರ್ನಾಟಕ 
ಕಾನೂನು ವರದಿ ಪರಿಷತ್ತು. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 398 ಬಿ.ಜೆ. ಶ್ಯಾಮಲ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಕ ಸಂವ್ಯಶಾಇ 13 ಭಾನಿವಿ 2014, ಬೆಂಗಳೂರು, ದಿನಾಂಕ : 22-03-2014. 


ಶ್ರೀ.ಎಂ.ವೆಂಕಟೇಶ, ಸಹಾಯಕ ನಿರ್ದೇಶಕರು (ವೇತನ ಶ್ರೇಣಿ ರೂ.28.100-50,100) ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಭಾಷಾಂತರ ನಿರ್ದೇಶನಾಲಯದಲ್ಲಿ ಖಾಲಿಯಿರುವ ಉಪ ನಿರ್ದೇಶಕರ (ವೇತನ ಶ್ರೇಣಿ ರೂ. 36,300-53,850) ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಶ್ರೀಮತಿ ಶೋಭಾ ಎಂ. ಕಟ್ಟಿ ಉಪ ನಿರ್ದೇಶಕರು ಇವರ ಸ್ವಇಚ್ಛಾ ನಿವೃತ್ತಿಯಿಂದ ತೆರವಾದ ಹುದ್ದೆಯಲ್ಲಿ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 399 ಬಿ.ಜಿ. ಶ್ಯಾಮಲ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 340 ಸಮನ್ಹಯ 2014, ಬೆ೦ಗಳೂರು, ದಿನಾಂಕ : 19-08-2014. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಸಿಆಸುಇ 115 ಆಸೇವ 2014, ದಿನಾ೦ಕ : 08-08-2014ರನ್ವಯ 
ಕ್ಯಾಪ್ಟನ್‌ ಡಾ| ಕೆ. ರಾಜೇಂದ್ರ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ), ಜಂಟಿ ಆಯುಕ್ತರು, ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ, ಬೆಂಗಳೂರು ಇವರನ್ನು 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ, ಬೆ೦ಗಳೂರು ಇಲ್ಲಿ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. ಅದರನ್ವಯ ಕ್ಯಾಪ್ಟನ್‌ ಡಾ| ಕೆ. ರಾಜೇಂದ್ರ, ಕೆ.ಎ.ಎಸ್‌. ಇವರನ್ನು, ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ಕಾರ್ಯದರ್ಶಿ ಹುದ್ದೆಗೆ 
(ಶ್ರೀ ಎನ್‌. ಶ್ರೀರಾಮನ್‌, ಭಾ.ಆ.ಸೇ. (ನಿವೃತ್ತಿ ಇವರ ಸ್ಥಾನದಲ್ಲಿ) ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 468 ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಪಿಟಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ಭಾಗ ೨ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 216 ಸಮನ್ಹಯ 2014, ಬೆ೦ಗಳೂರು, ದಿನಾಂಕ : 31-07-2014. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಸಿಆಸುಇ 79 ಆಸೇವ 2014, ದಿನಾ೦ಕ : 08-07-2014ರನ್ವಯ ಶ್ರೀ 
ಎಂ. ರಾಮಕೃಷ್ಣ, ಕೆ.ಎಸ್‌.ಎಫ್‌.ಸಿ. ಅಧಿಕಾರಿ, ಉಪ ಆಯುಕ್ತರು, (ಮಾರುಕಟ್ಟೆ) ಬಿ.ಬಿ.ಎಂ.ಪಿ. ಬೆ೦ಗಳೂರು ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತ ಇಲ್ಲಿ ನಿರ್ದೇಶಕರು (ಆಡಳಿತ ಮತ್ತು ಮಾನವ ಸಂಪನ್ಮೂಲ) ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. ಅದರನ್ವಯ ಶ್ರೀ ಎಂ. ರಾಮಕೃಷ್ಣ ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಇಲ್ಲಿ ನಿರ್ದೇಶಕರು (ಆಡಳಿತ ಮತ್ತು 
ಮಾನವ ಸಂಪನ್ಮೂಲ) ಹುದ್ದೆಗೆ (ಶ್ರೀ ಡಿ.ಎಂ. ಶಿವಕುಮಾರ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ) ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 469 ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 158 ಸಮನ್ವಯ 2014, ಬೆ೦ಗಳೂರು, ದಿನಾಂಕ : 12-06-2014. 


ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ ಆರ್ಟಿಕಲ್‌ 74ಎ) ಮತ್ತು (ಬಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಕುಶ್ಫೂ ಗೋಯಲ್‌ ಚೌದರಿ, ಭಾ.ಆ.ಸೇ. 
ವ್ಯವಸ್ಥಾಪಕ ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತ, ಹುಬ್ಬಳ್ಳಿ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ 


ನಿರ್ದೇಶಕರನ್ನಾಗಿ (ತ್ರೀ ಪ. ರಾಜೇಂದ್ರ ಚೋಳನ್‌, ಭಾ.ಆ.ಸೇ. ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 


ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ ಆರ್ಟಿಕಲ್‌ 74(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ. ರಾಜೇಂದ್ರ ಜೋಳನ್‌, ಭಾ.ಆ.ಸೇ., ಜಿಲ್ಲಾಧಿಕಾರಿ, ಧಾರವಾಡ 
ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ (ಶ್ರೀ ಸಮೀರ್‌ ಶುಕ್ಷ ಭಾ.ಆ.ಸೇ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 


ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 93(ಎ)ರಲ್ಲಿ, ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಕುಶ್ಫೂ ಗೋಯಲ್‌ ಚೌದರಿ, ಭಾ.ಆ.ಸೇ., ವ್ಯವಸ್ಥಾಪಕ 
ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ (ಶ್ರೀ ಪಿ. ರಾಜೇಂದ್ರ ಚೋಳನ್‌, 
ಭಾ.ಆ.ಸೇ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 


ಶ್ರೀ ಎಸ್‌. ನವೀನ್‌ ಕುಮಾರ್‌ ರಾಜು, ಕೆ.ಎ.ಎಸ್‌, ನಿಕಟ ಪೂರ್ವ ವ್ಯವಸ್ಥಾಪಕ ನಿರ್ದೇಶಕರು, ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, 
ಬೆಂಗಳೂರು ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74(ಎ)ರಲ್ಲಿ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರ್ಯಾಂಡಮ್‌ 
ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ಆರ್ಟಿಕಲ್‌ 74(ಎ)ರಲ್ಲಿ, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, 
ಗುಲ್ಬರ್ಗಾ ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74(ಎ)ರಲ್ಲಿ, ಚಾಮುಂಡೇಶ್ವರಿ 
ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 
ಆರ್ಟಿಕಲ್‌ 72(ಎ)ರಲ್ಲಿ ಹಾಗೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆ೦ಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 51(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ನಿಗಮ/ಕಂಪನಿಗಳ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರ ಸ್ಥಾನದಿಂದ ತಕ್ಷಣದಿ೦ದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
8.೧. 470 ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ೨೭೩ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 158 ಸಮನ್ವಯ 2014, ಬೆಂಗಳೂರು, ದಿನಾಂಕ : 07-06-2014. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 422 ಎಸ್‌ಎಎಸ್‌ 2014, ದಿನಾಂಕ : 31-05-2014ರನ್ವಯ ಶ್ರೀಮತಿ ಕುಶ್ಫೂ ಗೋಯಲ್‌ 


ಚೌದರಿ, ಭಾ.ಆ.ಸೇ. ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ, ಇದರ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಶ್ರೀ ಪಿ. ರಾಜೇಂದ್ರ 
ಚೋಳನ್‌, ಭಾ.ಆ.ಸೇ. ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ ಶ್ರೀಮತಿ ಕುಶ್ಫೂ ಗೋಯಲ್‌ ಚೌದರಿ, ಭಾ.ಆ.ಸೇ., ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ವ್ಹವಸ್ಥಾಪಕ 
ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 471 ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳಿ 107 ಹೊಸಿಪ 2011, ಬೆಂಗಳೂರು, ದಿನಾಂಕ : 28-08-2014. 


ಶ್ರೀ ಎಸ್‌.ಎಸ್‌. ನಾಯಕ್‌, ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಇವರಿಗೆ ಇವರಿಗಿಂತ ಜ್ಯೇಷ್ಠತೆಯಲ್ಲಿ 
ಕಿರಿಯರಾದ ಶ್ರೀ ಹೆಚ್‌.ಆರ್‌. ಹನುಮಯ್ಯ ಇವರಿಗೆ ಮುಂಬಡ್ತಿ ನೀಡಿದ ದಿನಾಂಕ : 27-08-2012ರಿಂದ ಜಾರಿಗೆ ಬರುವಂತೆ ಕೆ.ಸಿ.ಎಸ್‌. (ಆರ್‌.ಪಿ.ಪಿ.) 
ನಿಯಮಗಳು 1978ರ ನಿಯಮ 2(1)(ಎ)ರನ್ವಯ ಪೂರ್ವಾನ್ವಯವಾಗಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಹುದ್ದೆಯಲ್ಲಿ ಮುಂಬಡ್ತಿ ನೀಡಿ 
ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 472 ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳ 367 ಹೊಸಿಪ 2014, ಬೆಂಗಳೂರು, ದಿನಾಂಕ : 28-08-2014. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ನಿಸ್ತಂತು) ರವರುಗಳಿಗೆ ವೇತನ ಶ್ರೇಣಿ ರೂ. 28100-50100ರ ಡೆಪ್ಯೂಟಿ 


ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ನಿಸ್ತಂತು) ಹುದ್ದೆಗೆ ಮುಂಬಡ್ತಿ ನೀಡಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

















ಕ್ರಮ ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
7 ತ 4 ಮುಂಬಡ್ಡಿ ನೀಡಿ ಸ್ಟಳ ನಿಯುಕಿಗೊಳಿಸಿದ ಹುದ್ದೆ 
ಸಂಖ್ಯೆ ಶ್ರೀಯುತರುಗಳು: ಥೆ ೪ ಣ್‌ ಲ 
1. ಎಂ. ಬಕ್ಕಪ್ಪ, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ನಿಸ್ತಂತು), 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ನಿಸ್ತಂತು) ಜಿಲ್ಲಾ ನಿಯಂತ್ರಣಾ ಕೊಠಡಿ, | ಉತ್ತರ ವಲಯ, ಬೆಳಗಾವಿ 
ಯಾದಗಿರಿ 
2. ಹೆಚ್‌.ಬಿ. ಡೊಳ್ಳಿನ್‌, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ನಿಸ್ತಂತು), 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ನಿಸ್ತಂತು), ಜಿಲ್ಲಾ ನಿಯಂತ್ರಣಾ ಕೊಠಡಿ, | ಹುಬ್ಬಳ್ಳಿ-ಧಾರವಾಡ 
ಧಾರವಾಡ 
ತ್ರಿ ಶ್ರೀ ಟಿ. ರವೀ೦ದ್ರಕುಮಾರ್‌, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ನಿಸ್ತಂತು), 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ನಿಸ್ತಂತು), ಕೇಂದ್ರ ಉಗ್ರಾಣ, ಬೆಂಗಳೂರು | ತೌಂತಿಕ. ಬೆಂಗಳೂರು. 
4. ಬಿ.ಪಿ. ಸುರೇಶ್‌ಕುಮಾರ್‌, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ನಿಸ್ತಂತು). 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ನಿಸ್ತಂತು), ಆಂತರಿಕ ಭದ್ರತಾ ವಿಭಾಗ ಡಿ.ಜಿ. ಕಂಟ್ರೋಲ್‌ ರೂಂ, ಪ್ರಧಾನ ಕಛೇರಿ, ಬೆ೦ಗಳೂರು. 

















೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ಭಾಗ ೨ 











ಕ್ರಮ ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತಿರುವ ಸಳ 
ಸ ನ ಚತ ಮುಂಬಡಿ ನೀಡಿ ಸಳ ನಿಯುಕಿಗೊಳಿಸಿದ ಹುದೆ 
ಸಂಖ್ಯೆ ಶ್ರೀಯುತರುಗಳು: ತ ೪ ವ್‌ ಈ 
5. ಎನ್‌. ಭರತ್‌, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ನಿಸ್ತಂತು), 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ನಿಸ್ತಂತು), ಜಿಲ್ಲಾ ನಿಯಂತ್ರಣಾ ಕೊಠಡಿ, | ಮೈಸೂರು ನಗರ. 
ಬೀದರ್‌ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 473 ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳಿ 359 ಹೊಸಿಪ 2014, ಬೆಂಗಳೂರು, ದಿನಾಂಕ : 28-08-2014. 


ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಬೆರಳು ಮುದ್ರೆ ಘಟಕ) ರವರುಗಳಿಗೆ ವೇತನ ಶ್ರೇಣಿ ರೂ. 28100- 
50100ರ ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಬೆರಳು ಮುದ್ರೆ ಘಟಕ) ಹುದ್ದೆಗೆ ಮುಂಬಡ್ತಿ ನೀಡಿ ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 




















ಕ್ರಮ ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಸ 
ಸಂಖ್ಯೆ ಶ್ರೀಯುತರುಗಳು ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
1. ಎ.ಸಿ. ಕುಮಾರಸ್ವಾಮಿ, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಎಫ್‌.ಪಿ.ಯು), 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಎಫ್‌.ಪಿ.ಯು) ಮೈಸೂರು ಜಿಲ್ಲೆ ಪೂರ್ವ ವಲಯ, ದಾವಣಗೆರೆ. 
ಲ ಬಸವಂತ ಎಸ್‌. ಚವ್ಹಾಣ್‌, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಎಫ್‌.ಪಿ.ಯು), 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಎಫ್‌.ಪಿ.ಯು) ಬಳ್ಳಾರಿ ಜಿಲ್ಲೆ ಹುಬ್ಬಳ್ಳಿ-ಧಾರವಾಡ ನಗರ 
3. ಮಹಾಬಲೇಶ್ವರ ಹೆಗಡೆ, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಎಫ್‌.ಪಿ.ಬಿ). 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಎಫ್‌.ಪಿ.ಬಿ), ಬೆಂಗಳೂರು ಜಿಲ್ಲೆ ಕೇಂದ್ರ ಸ್ಥಾನ, ಬೆಂಗಳೂರು 
4. ಮಂಜುನಾಥ್‌ ಗುಂಜೀಕರ್‌, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಎಫ್‌.ಪಿ.ಯು), 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಎಫ್‌.ಪಿ.ಬಿ), ಕೇ೦ದ್ರ ಸ್ಥಾನ, ಬೆ೦ಗಳೂರು ಕೇಂದ್ರ ವಲಯ, ಬೆಂಗಳೂರು 
5. ರಾಜಶೇಖರ್‌ ಎಸ್‌. ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಎಫ್‌.ಪಿ.ಯು). 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಎಫ್‌.ಪಿ.ಯು), ಶಿವಮೊಗ್ಗ ಜಿಲ್ಲೆ ಮೈಸೂರು ನಗರ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 474 ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳ 289 ಪಿಪಿಇ 2013, ಬೆಂಗಳೂರು, ದಿನಾಂಕ : 30-08-2014. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ಸಹಾಯಕ ಸರ್ಕಾರಿ ಅಭಿಯೋಜಕರು-ವ-ಸಹಾಯಕ ಸರ್ಕಾರಿ 
ವಕೀಲರುಗಳಿಗೆ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ (ಕಿರಿಯ) ಹುದ್ದೆಗೆ ರೂ. 28100-700-28800-800-—33600- 


900-39000-1050-45300-1200-50100ರ (ಗ್ರೂಪ್‌-ಎ ಕಿರಿಯ ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ತಃಖ್ತೆಯ ಅಂಕಣ (3)ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 





ಕ್ರಮ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ಶ್ರೀಯುತರುಗಳು ಈ | ಫೋ 








1. ಹೆಚ್‌.ವಿ. ಕೃಷ್ಣಮೂರ್ತಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 4ನೇ ಎಸಿಎಂಎಂ 
ಸಸಅ, ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಮಳವಳ್ಳಿ ನ್ಯಾಯಾಲಯ, ಬೆ೦ಗಳೂರು ನಗರ, (ಶ್ರೀ ಕೆ.ಕೃಷ್ಣಮೂರ್ತಿ, 
ಹಿಸಸಅ ಇವರ ಮುಂಬಡ್ತಿಯಿಂದ ತೆರವಾದ ಜಾಗಕ್ಕೆ) 



































ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ೨೭೫ 
ಕ್ರಮ ಅಧಿಕಾರಿಯ ಹೆಸರು, ಹುದೆ ಮತ್ತು ಹಾಲಿ ಕರ್ತವ್ನ ನಿರ್ವಹಿಸುತ್ತಿರುವ ಸಳ 
ಯ ಸ್‌ ರಿ ಣೆ ೪ ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ಶ್ರೀಯುತರುಗಳು ೪ ಣೆ ಧ್‌ 
2. ಅಪ್ಪಣ್ಣ ಜಟ್ಟಿ ನಾಯಕ್‌, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ 
ಸಸಅ, ಜೆಎಂಎಫ್‌ಸಿ ನ್ಯಾಯಾಲಯ, ಕಾರವಾರ ನ್ಯಾಯಾಲಯ, ಮಡಕೇರಿ (ಶ್ರೀ ಕೆ. ಮೋಹನ್‌ ಕುಮಾರ್‌, 
ಹಿಸಸಅ ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 475 ದೇವೆಂದ್ರಪ್ಪ ಕಟ್ಟಿಮನಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು-ಬಿ). 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಒಳಿ 96 ಹೊಸಿಪ 2014, ಬೆ೦ಗಳೂರು, ದಿನಾಂಕ : 02-09-2014. 


ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌) ರವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ 
32ರಡಿಯಲ್ಲಿ ವೇತನ ಶ್ರೇಣಿ ರೂ. 28100-50100ರ ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ, 


























ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಕಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ-32ರಡಿ ಡಿವೈಎಸ್‌ಪಿ 
ಸಂಖ್ಯೆ ಶ್ರೀಯುತರುಗಳು ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
1. ಶರಣಪ್ಪಯು. ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌, ಸಿಐಡಿ, ಬೆಂಗಳೂರು 
ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಡಿಸಿಐಬಿ, ಗುಲ್ಬರ್ಗಾ 
23 ಎ.ಎಸ್‌. ಭೂಮರೆಡ್ಡಿ. ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌, ಅಬಕಾರಿ ಮತ್ತು 
ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಡಿಸಿಐಬಿ, ಧಾರವಾಡ ಜಿಲ್ಲೆ ಲಾಟರಿ ನಿಷೇಧ ದಳ, ದಾವಣಗೆರೆ-ಖಾಲಿ ಹುದ್ದೆ 
3. ಸಿ.ಇ. ತಿಮ್ಮಯ್ಯ, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌, ಸಿಐಡಿ, ಬೆಂಗಳೂರು 
ಪೊಲೀಸ್‌ ಇನ್ಸ್‌ಪೆಕ್ಟರ್‌, ನಂದಗುಡಿ ಪೊಲೀಸ್‌ ಸ್ಟೇಷನ್‌, 
ಬೆಂಗಳೂರು ಜಿಲ್ಲೆ 
4. ಚಂದಕಾಂತ ಪೂಜಾರಿ ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌, ಪೊಲೀಸ್‌ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಹುಬ್ಬಳ್ಳಿ-ಸಂಚಾರ ಟ್ರಾಫಿಕ್‌ ಹುಬ್ಬಳ್ಳಿ- ಮಹಾನಿರೀಕ್ಷಕರ ಕಛೇರಿ, ಕೇಂದ್ರ ವಲಯ, ಮೈಸೂರು 
ಧಾರವಾಡ ನಗರ 
5. ಪಿ. ನಾಗೇಶ್‌ಕುಮಾರ್‌, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌, ಸಿಐಡಿ, ಬೆಂಗಳೂರು 
ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಸಿಐಡಿ, ಬೆ೦ಗಳೂರು 
6. ಶಂಕರ ಕಲ್ಲಪ್ಪ ಮಾರಿಹಾಳ, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌, ರಾಜ್ಯ ಗುಪ್ತವಾರ್ತೆ, 





ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಕ್ಯಾಂಪ್‌ 


ಪಿ.ಎಸ್‌. ಬೆಳಗಾವಿ ಜಿಲ್ಲೆ 





ಬೆಂಗಳೂರು 





ಮೇಲ್ಕಂಡ ಸ್ವತಂತ್ರ ಪ್ರಭಾರದ ನೇಮಕಾತಿಯು ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು, ಮುಂಬಡ್ತಿಯಾಗಿರುವುದಿಲ್ಲ. 


ಮೇಲ್ಕಂಡ ಸ್ವತಂತ್ರ ಪ್ರಭಾರ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ : 


ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 


6773-6779/2010ರಲ್ಲಿ ನೀಡುವ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P.R. 476 


ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 








೨೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ಭಾಗ ೨ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಪಸಂಮೀ 138 ಮೀಇಸೇ 2014, ಬೆಂಗಳೂರು, ದಿನಾಂಕ : 06-09-2014. 

ಮೀನುಗಾರಿಕೆ ಇಲಾಖೆಯ ಈ ಕೆಳಕಂಡ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1) ವೃಂದದ ಅಧಿಕಾರಿಗಳನ್ನು ವೇತನ ಶ್ರೇಣಿ ರೂ. 
28100-500-28800-800-33600-900-39000-1050-45300-1200-50100ರ ಸಮೂಹ 'ಎ' (ಕಿರಿಯ ಶ್ರೇಣಿ) ವೃಂದದ ಮೀನುಗಾರಿಕೆ ಹಿರಿಯ 
ಸಹಾಯಕ ನಿರ್ದೇಶಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸ್ಪತಂತ್ರ 
ಪ್ರಭಾರದಲ್ಲಿರಿಸಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರುಗಳ ಮುಂದೆ ತೋರಿಸಿರುವ ಹುದ್ದೆಗಳಿಗೆ ನೇಮಕ 
ಮಾಡಲಾಗಿದೆ. 





ಕ್ರಮ ಅಧಿಕಾರಿಯ ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ-32ರನ್ಹಯ 
ಸಂಖ್ಯೆ ಹುದ್ದೆ ಮತ್ತು ಸ್ಥಳ ಸ್ವತಂತ್ರ ಪ್ರಭಾರದಲ್ಲಿರಿಸಿ ನೇಮಕ ಮಾಡಿದ ಹುದ್ದೆ ಮತ್ತು ಸ್ಥಳ 





1. ಶ್ರೀ ಸಿದ್ದಯ್ಯ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಬಾಗಲಕೋಟೆ 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1, ಮತ್ಸ್ಯ 
ಸಂರಕ್ಷಣಾಧಿಕಾರಿ, ಸರ್ಕಾರಿ ಮತ್ಸ್ಯಾಲಯ, ಬೆಂಗಳೂರು 














2: ಶ್ರೀ ಎಲ್‌. ಕುಮಾರ್‌, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶೇಣಿ-॥), | ಮಂಗಳೂರು ಇಲ್ಲಿ ಖಾಲಿ ಇರುವ ಹಿರಿಯ ವ್ಯವಸ್ಥಾಪಕರ ಹುದ್ದೆಗೆ 
ಮಾರುಕಟ್ಟೆ ವ್ಯವಸ್ಥಾಪಕರು, ಕೆ.ಎಫ್‌.ಡಿ.ಸಿ. ಬೆಂಗಳೂರು ನಿಯೋಜಿಸಿದೆ. ಸದರಿ ಅಧಿಕಾರಿಗೆ ವ್ಯವಸ್ಥಾಪಕ ನಿರ್ದೇಶಕರು, 

ಕೆ.ಎಫ್‌.ಡಿ.ಸಿ. ಮಂಗಳೂರು, ಇವರು ತದನಂತರ 
ಸ್ಥಳನಿಯುಕ್ತಿಗೊಳಿಸತಕ್ಕದ್ದು. 

3 ಶ್ರೀ ಜಿ.ಎಸ್‌. ಷಡಾಕ್ಷರಿ, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1॥), | ಮಂಗಳೂರು ಇಲ್ಲಿ ಖಾಲಿ ಇರುವ ಹಿರಿಯ ವ್ಯವಸ್ಥಾಪಕರ ಹುದ್ದೆಗೆ 
ಮಾರುಕಟ್ಟೆ ವ್ಯವಸ್ಥಾಪಕರು, ಕೆ.ಎಫ್‌.ಡಿ.ಸಿ., ಶಿವಮೊಗ್ಗ ನಿಯೋಜಿಸಿದೆ. ಸದರಿ ಅಧಿಕಾರಿಗೆ ವ್ಯವಸ್ಥಾಪಕ ನಿರ್ದೇಶಕರು, 

ಕೆ.ಎಫ್‌.ಡಿ.ಸಿ. ಮಂಗಳೂರು, ಇವರು ತದನಂತರ 
ಸ್ಥಳನಿಯುಕ್ತಿಗೊಳಿಸತಕ್ಕದ್ದು. 

4. ಶ್ರೀ ಯು. ಮಹೇಶ್‌ ಕುಮಾರ್‌, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಬೆಳಗಾವಿ. 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) 
ಮಂಗಳೂರು 

5. ಶ್ರೀ ಓ. ಗಿರೀಶ್‌, ಮೀನುಗಾರಿಕೆ ಅಭಿವೃದ್ಧಿ ಅಧಿಕಾರಿ, ಟಿ.ಬಿ... ಬೋರ್ಡ್‌, 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), ಬಿ.ಆರ್‌. | ಟಿ.ಬಿ. ಡ್ಯಾಂ, ಬಳ್ಳಾರಿ (ನಿಯೋಜನೆ ಷರತ್ತಿಗೆ ಒಳಪಟ್ಟಿದೆ) 
ಪ್ರಾಜೆಕ್‌, ಶಿವಮೊಗ್ಗ. 
ವ್‌ (ಸಿ 
6. ಶ್ರೀ ಹೆಚ್‌.ಎಸ್‌. ಮಹದೇವ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಯಾದಗಿರಿ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), ಮಡಿಕೇರಿ 








7; ಶ್ರೀ ಪ. ಸುಧೀರ್‌, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಅಕ್ವಾಪಾರ್ಕ್‌, 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), ಕೇಂದ್ರ | ಹೆಸರಘಟ್ಟ ಬೆಂಗಳೂರು 
ಕಛೇರಿ, ಬೆ೦ಗಳೂರು 





8. ಡಾ|| ಕೆ.ಎಸ್‌. ರೆಡ್ಡಿ ಶೇಖರ್‌ರೆಡ್ಡಿ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಮಂಡ್ಯ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-), ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ, ತದನಂತರ ನಿಯೋಜನಾ 
ಬೆಂಗಳೂರು ಅಭಿವೃದ್ಧಿ ಪಾಧಿಕಾರ, ಬೆಂಗಳೂರು ಷರತ್ತುಗಳಿಗೊಳಪಟ್ಟು ನಿಯೋಜನೆ ಮೇಲೆ ಬೆಂಗಳೂರು ಅಭಿವೃದ್ಧಿ 


ಪ್ರಾಧಿಕಾರ, ಬೆಂಗಳೂರು ಇಲ್ಲಿಯೇ ಮುಂದುವರೆಸಿದೆ. 

















ಮೇಲ್ಕಂಡ ಅಧಿಕಾರಿಗಳನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿ ಸ್ವತಂತ್ರ 
ಪ್ರಭಾರದಲ್ಲಿರಿಸಲಾಗಿದೆ. 
1. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ವೃಂದದ ಅಧಿಕಾರಿಗಳ ದಿನಾಂಕ : 22-08-2008ರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ 
ಆಕ್ಷೇಪಣೆ ಪರಿಶೀಲನೆಯಲ್ಲಿದ್ದು, ಅಂತಿಮ ಜೇಷ್ಠತಾ ಪಟ್ಟಿಯು ಪ್ರಕಟವಾಗಿಲ್ಲದ ಕಾರಣ, ಸದರಿ ಜೇಷ್ಠತಾ ಪಟ್ಟಿಯ ಪರಿಷ್ಕರಣೆಗೆ 
ಒಳಪಟ್ಟಿರತಕ್ಕದ್ದು. 


2. ನೇರನೇಮಕಾತಿ ಪಾಲಿನ ಹುದ್ದೆಗಳು ಭರ್ತಿಯಾದ ಪಕ್ಷದಲ್ಲಿ ಜೇಷ್ಠತೆಯಲ್ಲಿ ಕಿರಿಯರಾದವರನ್ನು ಹಿಂಬಡ್ತಿಗೊಳಿಸತಕ್ಕದ್ದು. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ಖಿ 





3. ಮಾನ್ಯ ಕೆ.ಎ.ಟಿ.ಯಲ್ಲಿ ದಾಖಲಾಗಿರುವ ಅರ್ಜಿ ಸಂಖ್ಯೆ : 315/2009 ಹಾಗೂ 463/2009ರ ಪ್ರಕರಣಗಳಲ್ಲಿ ಹೊರಹೊಮ್ಮಬಹುದಾದ 
ಅಂತಿಮ ತೀರ್ಪುಗಳಿಗೆ ಒಳಪಟ್ಟಿರತಕ್ಕದ್ದು. 


ಮೇಲ್ಕಂಡ ಅಧಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ-32ರಡಿ ಸ್ವತಂತ್ರ ಪ್ರಭಾರದಲ್ಲಿಡಲಾದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ 
ವರದಿ ಮಾಡಿಕೊಂಡು ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನಿಯಮಾನುಸಾರ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯ ವೇತನ ಶ್ರೇಣಿ ರೂ. 28100-50100ರ ಕನಿಷ್ಠ ವೇತನದ ಶೇ. 
7.5ರಷ್ಟು ಪ್ರಭಾರ ಭತ್ಯೆಯನ್ನು (ಸಾಂದರ್ಭಿಕ ರಜೆಯಲ್ಲದೆ ಇತರೆ ರಜೆಯ ಅವಧಿಯನ್ನು ಹೊರತುಪಡಿಸಿ) ಅವರ ಮಾಸಿಕ ಸಂಬಳದ ಜೊತೆಯಲ್ಲಿ 
ಪಡೆಯಲು ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 477 ಜೆ. ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ). 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಭಾಗ-1 
ಸಂಖ್ಯೆ : ಪಸಂಮೀ 177 ಮೀಇಸೇ 2012, ಬೆಂಗಳೂರು, ದಿನಾಂಕ : 04-09-2014. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಪಸಂಮೀ/13/ಮೀಇಸೇ/2008, ದಿನಾಂಕ : 11-08-2009 ರಲ್ಲಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು 1957ರ ನಿಯಮ 32ರಡಿ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಲಾಗಿರುವ ಕೆಳಕಂಡ 
ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 28100-700-28800-800-33600-900-39000- 
1050-45300-1200-50100ರಲ್ಲಿ ಸಮೂಹ 'ಎ' (ಕಿರಿಯ ಶ್ರೇಣಿ) ವೃಂದದ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಕೆಳಕಂಡ 


ಷರತ್ತುಗಳಿಗೊಳಪಟ್ಟು ಸ್ಥಾನಪನ್ನ ಬಡ್ತಿಯನ್ನು ನೀಡಿ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವಂತೆ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 

















ಅಧಿಕಾರಿಯ ಹೆಸರು ಮತ್ತು ಪದನಾಮ ಸ್ಥಳನಿಯುಕ್ತಿಗೊಳಿಸಿ ಮುಂದುವರೆಸಲಾದ ಸ್ಥಳ 

1. ಶ್ರೀ ಎಂ. ದಯಾನಂದ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ತುಮಕೂರು 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ತುಮಕೂರು 

2 ಶ್ರೀ ಚಂದಶೇಖರ್‌ ಹೆಚ್‌.ಎಸ್‌. ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಮೈಸೂರು 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಮೈಸೂರು 

3 ಶ್ರೀ ಜಯಣ್ಣ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಹಾವೇರಿ 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, (ಪ್ರಸ್ತುತ ಹಾಸನ 
ಜಿಲ್ಲೆಗೆ ವರ್ಗಾವಣೆಯಲ್ಲಿರುವ) 

4. ಶ್ರೀ ನಾಗರಾಜ್‌ ಡಿ. ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಕೋಲಾರ 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಕೋಲಾರ 

















ಭಾಗ-2 
ಮೀನುಗಾರಿಕೆ ಇಲಾಖೆಯ ಈ ಕೆಳಕಂಡ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ವೃಂದದ ಅಧಿಕಾರಿಗಳನ್ನು ವೇತನ ಶ್ರೇಣಿ 
ರೂ. 28100-700-28800-800-33600-900-39000-1050-45300-1200-50100ರಲ್ಲಿ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ 
ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸ್ಥಾನಪನ್ನ ಮುಂಬಡ್ತಿಯನ್ನು ನೀಡಿ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 














ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಪ್ರಸ್ತುತ ಕೆಲಸ 
ಹೆಡ್‌ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ BE ಗದ 
1. ಶ್ರೀ ಟಿ.ಕೆ. ಬೀರಪ್ಪ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಬಿಜಾಪುರ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), ಶಿವಮೊಗ್ಗ 
2: ಶ್ರೀ ಕೆ. ನಾರಾಯಣ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ರಾಮನಗರ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), 
ಬೆಂಗಳೂರು ನಗರ 














೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ಭಾಗ ೨ 






































ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಪ್ರಸ್ತುತ ಕೆಲಸ 8 ಪ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದ ಹುದ್ದೆ ಮತ್ತು ಸ್ಥಳ 
3 ಶ್ರೀ ಪಿ. ಪಾರ್ಶ್ವನಾಥ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಉಡುಪಿ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), ಮಂಗಳೂರು. 
4. ಡಾ| ಮಹೇಶ್‌ ಟಿ. ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಚಿಕ್ಕಬಳ್ಳಾಪುರ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), ಬಿ.ಆರ್‌.ಪಿ. 
hy ಶ್ರೀ ನಾಯಕ್‌ ಜಿ.ಟಿ. ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ರಾಯಚೂರು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1). ಹೊನ್ನಾವರ 
6. ಶ್ರೀ ಆನಂದ್‌ ಹೆಚ್‌.ಕೆ. ವೈಜ್ಞಾನಿಕ ಅಧಿಕಾರಿ (ಶ್ರೇಣಿ-1), ಪರಿಸರ ಮತ್ತು ಜೀವಿಶಾಸ್ತ್ರ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), ಪರಿಸರ ಮತ್ತು | ಸಜಿವಾಲಯಕ್ಕೆ ನಿಯೋಜಿಸಿ ಮುಂದುವರೆಸಿದೆ 
ಜೀವಿಶಾಸ್ತ್ರ ಸಚಿವಾಲಯ, ಬೆಂಗಳೂರು 
7. ಶ್ರೀ ಮಂಜುನಾಥ್‌ ಹೆಚ್‌.ಕೆ. ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಹಾಸನ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), ಕಬಿನಿ 
8. ಶ್ರೀ ಚಿಕ್ಕವೀರನಾಯಕ್‌ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಬೆಂಗಳೂರು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), ಕೇಂದ್ರ ಕಛೇರಿ, | ಗಾಮಾಂತರ ಜಿಲ್ಲೆ. 
ಬೆಂಗಳೂರು 
9. ಶ್ರೀ ಪಿ. ನಾಗರಾಜ್‌, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), ಕಾರವಾರ ಚಾಮರಾಜನಗರ 
10. | ಶ್ರೀ ಗಣೇಶ್‌ ಕೆ. ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಕೊಪ್ಪಳ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1). ಗಂಗೊಳ್ಳಿ 
Il. ಶ್ರೀ ಉಮೇಶ್‌, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಧಾರವಾಡ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1). ಚಿಕ್ಕಮಗಳೂರು 
12. | ಶ್ರೀ ಹರೀಶ್‌ ಕುಮಾರ್‌, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಗುಲ್ಬರ್ಗಾ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-1), ಮಂಗಳೂರು 

















ಮೇಲ್ಕಂಡ ಅಧಿಕಾರಿಗಳ ಸ್ಥಾನಪನ್ನ ಮುಂಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ :- 

1. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯು ಪ್ರಕಟವಾಗಿಲ್ಲದ ಕಾರಣ, ಈ ಸ್ಥಾನಪನ್ನ 
ಮುಂಬಡ್ತಿಯು ಅಂತಿಮ ಜೇಷ್ಠತಾ ಪಟ್ಟಿಯ ಪರಿಷ್ಕರಣೆಗೆ ಒಳಪಟ್ಟಿರುತ್ತದೆ. 

2. ಈ ಸ್ಥಾನಪನ್ನ ಮುಂಬಡ್ತಿಯು ಶ್ರೀ ಆರ್‌.ಕೆ. ದೊರೆಸ್ವಾಮಿ ಮತ್ತು ಶ್ರೀ ವೆಂಕಟೇಶು ಇವರು ಮಾನ್ಯ ಕೆ.ಎ.ಟಿ.ಯಲ್ಲಿ ದಾಖಲಿಸಿರುವ ಅರ್ಜಿ 
ಸಂಖ್ಯೆ : 463/2009 ಮತ್ತು 315/2009 ಇವುಗಳಲ್ಲಿ ಮಾನ್ಯ ಆಡಳಿತ ನ್ಯಾಯಮಂಡಳಿಯು ನೀಡುವ ಅಂತಿಮ ಆದೇಶಗಳಿಗೆ 
ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 478 ಜಿ. ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 161 ಐಎಂಎಂ 2014, ಬೆಂಗಳೂರು, ದಿನಾಂಕ : 01-09-2014. 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಔಷಧ ಪರಿವೀಕ್ಷಕರಿಗೆ ವೇತನ ಶ್ರೇಣಿ ರೂ. 28100-700- 


28800-800-33600-900-39000-1050-45300-1200-50100ರ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ಅವರುಗಳ 
ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 





















































ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ೨೭೯ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
Kr ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ/ಕಛೇರಿ 
ಸಂಖ್ಯೆ ಶ್ರೀ/ಶ್ರೀಮತಿ ಚ 

1. ಅಜಯರಾಜ್‌ ಡಿ. ಷಾ, ಪ್ರಸ್ತುತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ (ಹೊಸದಾಗಿ 
ಸಹಾಯಕ ಔಷಧ ನಿಯಂತ್ರಕರು (ಸ್ಪತಂತ್ರ ಪ್ರಭಾರ)-2, ಬೆಂಗಳೂರು | ಸೃಜನೆಯಾದ ಹುದ್ದೆ 
ವೃತ್ತ-3, ಬೆ೦ಗಳೂರು 

2 ಅಣ್ಣಾರಾವ್‌ ಕೆ. ನಾಯಕ್‌, ಸಹಾಯಕ ಔಷಧ ನಿಯಂತ್ರಕರು-2, ಬಿಜಾಪುರ ವೃತ್ತ 
ಔಷಧ ಪರಿವೀಕ್ಷಕರು-1 ಬಿಜಾಪುರ ವೃತ್ತ, ಬಿಜಾಪುರ ಬಿಜಾಪುರ, (ಹೊಸದಾಗಿ ಸೃಜನೆಯಾದ ಹುದ್ದೆ). 

3. ಯಶೋಧ ಎಸ್‌.ವಿ. ಸಹಾಯಕ ಔಷಧ ನಿಯಂತ್ರಕರು-2, ಹಾಸನ ವೃತ್ತ ಹಾಸನ 
ಔಷಧ ಪರಿವೀಕ್ಷಕರು-1 ಬೆಂಗಳೂರು ವೃತ್ತ-2, ಬೆಂಗಳೂರು (ಶೀ ಅಜಯರಾಜ್‌ ಡಿ. ಷಾ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ) 

4. ಬಾಬು ಬಿ.ಎನ್‌. ಸಹಾಯಕ ಔಷಧ ನಿಯಂತ್ರಕರು, ಚಿತ್ರದುರ್ಗ ವೃತ್ತ 
ಔಷಧ ಪರಿವೀಕ್ಷಕರು (ಗುಪ್ತವಾರ್ತೆ)-1, ರಾಜ್ಯ ಗುಪ್ತವಾರ್ತಾ ಶಾಖೆ, | ಚಿತ್ರದುರ್ಗ (ಶ್ರೀ ಟಿ.ಪಿ. ಸುಜೀತ್‌ ರವರ ವರ್ಗಾವಣೆಯಿಂದ 
ಕೇಂದ್ರ ಕಛೇರಿ, ಬೆಂಗಳೂರು ತೆರವಾದ ಹುದ್ದೆ) 

5. ಗಣೇಶ್‌ ಬಾಬು ಸಿ. ಸಹಾಯಕ ಔಷಧ ನಿಯಂತ್ರಕರು, ಚಿಕ್ಕಬಳ್ಳಾಪುರ ವೃತ್ತ, 
ಔಷಧ ಪರಿವೀಕ್ಷಕರು- ಬೆಂಗಳೂರು ವೃತ್ತ-3, ಬೆಂಗಳೂರು ಚಿಕ್ಕಬಳ್ಳಾಪುರ (ಶೀ ವೆಂಕಟೇಶ್‌ ರೆಡ್ಡಿ ಇವರ 

ಮುಂಬಡ್ತಿಯಿಂದ ತೆರವಾದ ಹುದ್ದೆ) 

6. | ಶಂಕರ್‌ ನಾಯಕ್‌ ಸಹಾಯಕ ಔಷಧ ನಿಯಂತ್ರಕರು, ಉಪ ಔಷಧ ನಿಯಂತ್ರಕರ 
ಔಷಧ ಪರಿವೀಕ್ಷಕರು-1 ಬೆಂಗಳೂರು ವೃತ್ತ-5, ಬೆಂಗಳೂರು ಪ್ರಾದೇಶಿಕ ಕಛೇರಿ, ಮಂಗಳೂರು (ಹೊಸದಾಗಿ ಸೃಜನೆಯಾದ 

ಹುದ್ದೆ) 

7. ಮಂಜುಳ ಸಿ ಸಹಾಯಕ ಔಷಧ ನಿಯಂತ್ರಕರು, ರಾಜ್ಯ ಗುಪ್ತಾವಾರ್ತಾ 
ಔಷಧ ಪರಿವೀಕ್ಷಕರು- ಬೆಂಗಳೂರು ವೃತ್ತ-4, ಬೆಂಗಳೂರು ಶಾಖೆ, ಕೇಂದ್ರ ಕಛೇರಿ, ಬೆಂಗಳೂರು (ಹೊಸದಾಗಿ 

ಸೃಜನೆಯಾದ ಹುದ್ದೆ) 

8. ಶೈಲಜ ಡಿ.ಎಸ್‌. ಸಹಾಯಕ ಔಷಧ ನಿಯಂತ್ರಕರು, ಮಂಡ್ಯ ವೃತ್ತ, ಮಂಡ್ಯ 
ಔಷಧ ಪರಿವೀಕ್ಷಕರು-1, ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ (ಶ್ರೀಮತಿ ಕೆ.ಎಸ್‌.ನಾಗಜ್ಯೋತಿ ಇವರ ವರ್ಗಾವಣೆಯಿಂದ 
ಕಛೇರಿ, ತುಮಕೂರು. ತೆರವಾದ ಹುದ್ದೆ) 

9. ಸನೋಫರ್‌ ಜಾನ್‌ ಎ.ಎಂ. ಸಹಾಯಕ ಔಷಧ ನಿಯಂತ್ರಕರು, ಗದಗ್‌ ವೃತ್ತ ಗದಗ್‌ 
ಔಷಧ ಪರಿವೀಕ್ಷಕರು-1, ಧಾರವಾಡ ವೃತ್ತ, ಹುಬ್ಬಳ್ಳಿ (ಶ್ರೀ ಸಂಗಣ್ಣ ಎಸ್‌. ಶೀಳಿ, ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ) 

10. ವೆಂಕಟೇಶ್‌ ಬಿ.ಆರ್‌. ಔಷಧ ಪರಿವೀಕ್ಷಕರು-2, ಕೇಂದ್ರ ಕಛೇರಿ, | ಸಹಾಯ ಔಷಧ ನಿಯಂತ್ರಕರು-2, ರಾಯಚೂರು ವೃತ್ತ 
ಬೆ೦ಗಳೂರು ರಾಯಚೂರು (ಹೊಸದಾಗಿ ಸೃಜನೆಯಾದ ಹುದ್ದೆ) 

Il. ಶರಣಬಸಪ್ಪ ಹನುಮನಾಳ ಸಹಾಯಕ ಔಷಧ ನಿಯಂತ್ರಕರು-2, ಬೀದರ್‌ ವೃತ್ತ ಬೀದರ್‌ 
ಔಷಧ ಪರಿವೀಕ್ಷಕರು-1 ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ | (ಹೊಸದಾಗಿ ಸೃಜನೆಯಾದ ಹುದ್ದೆ) 
ಕಛೇರಿ, ಬೆಳಗಾಂ. 

12. | ಮುದುಗಲ್‌ ಅಜಯ್‌ ಕೃಷ್ಣಪ್ಪ ಸಹಾಯಕ ಔಷಧ ನಿಯಂತಕರು-, ಉಪ ಔಷಧ 
ಔಷಧ ಪರಿವೀಕ್ಷಕರು (ಗುಪ್ತಾವಾರ್ತೆ)-2, ರಾಜ್ಯ ಗುಪ್ತಾವಾರ್ತಾ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಬೆಳಗಾ೦ (ಹೊಸದಾಗಿ 
ಶಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಸೃಜನೆಯಾದ ಹುದ್ದೆ) 

13: (ಜಿ. ಮಹುತ, ಸಹಾಯಕ ಔಷಧ ನಿಯಂತ್ರಕರು-2, ಉಪ ಔಷಧ 
ಔಷಧ ಪರಿವೀಕ್ಷಕರು-3, ಬೆಂಗಳೂರು ವೃತ್ತ-5, ಬೆಂಗಳೂರು ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ತುಮಕೂರು (ಹೊಸದಾಗಿ 

ಸೃಜನೆಯಾದ ಹುದ್ದೆ) 

14. | ಬಿ.ಬಿ. ಓಂಕಾರೇಶ್ವರ ಸಹಾಯಕ ಔಷಧ ನಿಯಂತ್ರಕರು-1, ಬೆಂಗಳೂರು ವೃತ್ತ-1, 
ಔಷಧ ಪರಿವೀಕ್ಷಕರು-3, ಬೆಂಗಳೂರು ವೃತ್ತ-2, ಬೆಂಗಳೂರು ಬೆಂಗಳೂರು (ಶ್ರೀ ಜಿ.ವಿ. ನಾರಾಯಣ ರೆಡ್ಡಿ, ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ) 

15. | ನಜೀಯಾ ಖುರತ್ತುಲೇನ್‌, ಸಹಾಯಕ ಔಷಧ ನಿಯಂತ್ರಕರು-4, ಕೇಂದ್ರ ಕಛೇರಿ, 
ಔಷಧ ಪರಿವೀಕ್ಷಕರು-3, ಕೇಂದ್ರ ಕಛೇರಿ, ಬೆಂಗಳೂರು. ಬೆಂಗಳೂರು (ಹೊಸದಾಗಿ ಸೃಜನೆಯಾದ ಹುದ್ದೆ) 























Licensed to post without prepayment WPP No. 297 


R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 














೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೩, ೨೦೧೪ ಭಾಗ ೨ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


28 
೦ 
ಆರೆ 


ಶ್ರೀ/ಶ್ರೀಮತಿ 


ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ/ಕಛೇರಿ 





16. ಭಾಗ್ಯಜ್ಯೋತಿ ಬಿ.ಜಿ. 


1 


ಔಷಧ ಪರಿವೀಕ್ಷಕರು-4, ಕೇಂದ್ರ ಕಛೇರಿ, ಬೆಂಗಳೂರು 


ಸಹಾಯಕ ಔಷಧ ನಿಯಂತ್ರಕರು-1 ಉಪ ಔಷಧ 
ನಿಯಂತ್ರಕರ ಪ್ರಾದೇಶಿಕ. ಕಛೇರಿ ತುಮಕೂರು 


(ಶ್ರೀ ಜೆ. ಭಾಸ್ಕರನ್‌ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ) 





17. | ವೀರಭದ್ರೇಗೌಡ 


ಶಾಖೆ, ಕೇಂದ್ರ ಕಛೇರಿ, ಬೆ೦ಗಳೂರು. 


ಔಷಧ ಪರಿವೀಕ್ಷಕರು (ಗುಪ್ತಾವಾರ್ತೆ)-4, ರಾಜ್ಯ ಗುಪ್ತಾವಾರ್ತಾ | ಮೈಸೂರು (ಶೀ ಟಿಎ. ರಾಮಬಾಬು, ಇವರ 


ಸಹಾಯಕ ಔಷಧ ನಿಯಂತ್ರಕರು, ಮೈಸೂರು ವೃತ್ತ-2, 


ವರ್ಗಾವಣೆಯಿಂದ ತೆರವಾದ ಹುದ್ದೆ) 





18. ಮಂಜುನಾಥ ರೆಡ್ಡಿ, 


ಔಷಧ ಪರಿವೀಕ್ಷಕರು-1 ಬೆಂಗಳೂರು ವೃತ್ತ-1, ಬೆಂಗಳೂರು 


ಸಹಾಯಕ ಔಷಧ ನಿಯಂತ್ರಕರು-2, ಉಪ ಔಷಧ 
ನಿಯಂತ್ರಕರ ಕಛೇರಿ, ದಾವಣಗೆರೆ (ಹೊಸದಾಗಿ ಸೃಜನೆಯಾದ 
ಹುದ್ದೆ) 





19. ಪರಶುರಾಮ ಆರ್‌. 


ಶಾಖೆ, ಕೇಂದ್ರ ಕಛೇರಿ, ಬೆಂಗಳೂರು 


ಔಷಧ ಪರಿವೀಕ್ಷಕರು (ಗುಪ್ತಾವಾರ್ತೆ)-3, ರಾಜ್ಯ ಗುಪ್ತಾವಾರ್ತಾ ಶಿವಮೊಗ್ಗ (ಹೊಸದಾಗಿ ಸೃಜನೆಯಾದ ಹುದ್ದೆ) 


ಸಹಾಯಕ ಔಷಧ ನಿಯಂತ್ರಕರು-2 ಶಿವಮೊಗ್ಗ ವೃತ್ತ. 





20. ನೀಲಕಂಠ ರಾಠೋಡ್‌, 








ಔಷಧ ಪರಿವೀಕ್ಷಕರು-5, ಕೇಂದ್ರ ಕಛೇರಿ, ಬೆ೦ಗಳೂರು 


ಸಹಾಯಕ ಔಷಧ ನಿಯಂತ್ರಕರು, ಚಾಮರಾಜನಗರ ವೃತ್ತ 
ಚಾಮರಾಜನಗರ (ಶ್ರೀ ಬಿ.ಪಿ. ಅರುಣ್‌, ಇವರ 


ಮುಂಬಡ್ತಿಯಿಂದ ತೆರವಾದ ಹುದ್ದೆ) 











ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರನ್ವಯ ಸಹಾಯಕ 


ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಲಾಗಿದೆ. 





1. ಲಿಂಗರಾಜ್‌ ಸಿ. 
ಔಷಧ ಪರಿವೀಕ್ಷಕರು-ಓ ಕೇಂದ್ರ ಕಛೇರಿ, ಬೆ೦ಗಳೂರು 


ಸಹಾಯಕ ಔಷಧ ನಿಯಂತ್ರಕರು, ಚಿಕ್ಕಮಗಳೂರು ವೃತ್ತ, 
ಚಿಕ್ಕಮಗಳೂರು (ಶ್ರೀ ಬಸವರಾಜ್‌ ಅಸಂಗಿ, ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ) 





2 ಕರುಣಾದೇವಿ 
ಔಷಧ ಪರಿವೀಕಕರು-1, ಗುಲರ್ಗಾ ವೃತ್ತ ಗುಲರ್ಗಾ 
ಮಿ ಸ್ರ ಲ ಬ 


ಸಹಾಯಕ ಔಷಧ ನಿಯಂತ್ರಕರು, ಯಾದಗಿರಿ ವೃತ್ತ 
ಯಾದಗಿರಿ, (ಶ್ರೀ ಗೋಪಾಲ ರಾವ್‌ ಹೆಚ್‌. ಭಂಡಾರೆ ಇವರ 
ಅಮಾನತ್ತಿನಿಂದ ತೆರವಾದ ಹುದ್ದೆ) 





3. ವೆಂಕಟೇಶ್‌ ಎಸ್‌. 
ಔಷಧ ಪರಿವೀಕ್ಷಕರು-3, ಬೆಂಗಳೂರು ವೃತ್ತ-4. 


ಸಹಾಯಕ ಔಷಧ ನಿಯಂತ್ರಕರು-, ಕೇಂದ್ರ ಕಛೇರಿ, 
ಬೆಂಗಳೂರು (ಶ್ರೀ ಶಂಕರ ಜ್ಯೋತಿ, ಇವರ ಮುಂಬಡ್ತಿಯಿಂದ 
ತೆರವಾದ ಹುದ್ದೆ) 





4. ಹೊಸಕೆರೆ ಮಠದ ರೇಣುಕಾಸ್ವಾಮಿ, 
ಔಷಧ ಪರಿವೀಕ್ಷಕರು-ಓ ಬಳ್ಳಾರಿ ವೃತ್ತ, ಬಳ್ಳಾರಿ 








ಸಹಾಯಕ ಔಷಧ ನಿಯಂತ್ರಕರು, ಕೊಪ್ಪಳ ವೃತ್ತ ಕೊಪ್ಪಳ 
(ಶ್ರೀ ಎನ್‌. ಕೃಷ್ಣಾರೆಡ್ಡಿ, ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ) 











೧.೧, 479 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
(ಭಾ.ವೈ.ಪ ಮತ್ತು ಸಮನ್ವಯ). 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


